ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1526 
ಸದಸ್ಕರ ಹೆಸರು ಶ್ರೀ ಮರಿತಿಬ್ಬೇಗೌಡ ಕ್ಷಕರ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 19-03-2020 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 
kkk 
ಮಾ 
ಪ್ನೆ ಉತ್ತರ 
WEN ಬೃಹತ್‌ § ಜೆಂಗಳೂರು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ | ಜಕ್ಕೂರು ವಾರ್ಡ್‌ ಸಂಖ್ಯೆ:05 ರಲ್ಲಿ ಬರುವ ಶ್ರೀನಿವಾಸಪುರ ಬಂಡೆ 
ಜಕ್ಕೂರು ವಾರ್ಡ್‌ ಸಂಖ್ಯೆ-5 | ರಸ್ತೆ ಪ್ರದೇಶವು 110 ಹಳ್ಳಿಗಳ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿದ್ದು, ಸದರಿ 
ರಲ್ಲಿ ಬರುವ ಶ್ರೀನಿವಾಸಪುರ | ಪದೇಶಕ್ಕೆ ಬೆಂಗಳೂರು ಜಲಮಂಡಳಿ ವತಿಯಿಂದ 110 ಹಳ್ಳಿಗಳ 
ಬಂಡೆ ರಸ್ತೆ ಮತ್ತು ಅಕ್ಕ ಪಕ್ಕದ ಯೋಜನೆಯಡಿಯಲ್ಲಿ ಕಾವೇರಿ ನೀರು ಸರಬರಾಜಿನ ಕೊಳವೆಗಳನ್ನು 
ಬಡಾವಣೆಗಳಿಗೆ ಬೆಂಗಳೂರು | ಅಳವಡಿಸಲಾಗಿದ್ದು, ಕಾವೇರಿ 5ನೇ ಹಂತದ ಯೋಜನೆಯ 
ಜಲಮಂಡಳಿಯಿಂದ ಕಾವೇರಿ | ಕಾಮಗಾರಿಯು ಪೂರ್ಣಗೊಂಡ ನಂತರ ನೀರು ಸರಬರಾಜನ್ನು 
ನೀರು ಹಾಗೂ ಸಿವಯೆಜ್‌ | ಮಾಡಲಾಗುವುದು. 
(ಯುಜಿಡಿ) ಸಂಪರ್ಕವನ್ನು k ಮ R ನ nd 
ಕಲಿಸಲಾಗಿದೆಯೇ; ಶ್ರೀನಿವಾಸಪುರ ಬಂಡೆ | ರಸ್ತೆಯಲ್ಲಿ ಬೆಂಗಳೂರು 
. ಜಲಮಂಡಳಿಯ 110 ಹಳ್ಳಿಗಳ ಯೋಜನೆಯಡಿಯಲ್ಲಿ ಒಳಚರಂಡಿ 
ಕೊಳವೆಗಳನ್ನು ಅಳವಡಿಸುವ (ಯುಜಿಡಿ-ಲ್ಯಾಟರಲ್ಸ್‌) 
ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಸದರಿ ಒಳಚರಂಡಿ ವ್ಯವಸ್ಥೆಯನ್ನು 
ಕಾವೇರಿ 5ನೇ ಹಂತದ ಯೋಜನೆಯ ಅಡಿಯಲ್ಲಿ ಎಸ್‌.ಟಿ.ಪ 
ನಿರ್ಮಾಣ ಮತ್ತು ಟ್ರಂಕ್‌ ಸೀವರ್‌ ಅಳವಡಿಸುವ ಕಾಮಗಾರಿಯು 
ಪೂರ್ಣಗೊಂಡ ನಂತರ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗುವುದು. 
ಶ್ರೀನಿವಾಸಪುರ ಬಂಡೆ ರಸ್ತೆಯ ಅಕ್ಕ ಪಕ್ಕದ 
ಬಡಾವಣೆಗಳಾದ ಕೋಗಿಲು ವಿಲೇಜ್‌, ಕೋಗಿಲು ಲೇಔಟ್‌, 
ಅಗ್ರಹಾರ ವಿಲೇಜ್‌ ಮತ್ತು ಅಗ್ರಹಾರ ಲೇಔಟ್‌ ಗಳಲ್ಲಿ ಈಗಾಗಲೇ 
ಕಾವೇರಿ ನೀರು ಹಾಗೂ ಒಳಚರಂಡಿ ಕೊಳವೆ ಮಾರ್ಗಗಳನ್ನು 
ಬೆಂಗಳೂರು ಜಲಮಂಡಳಿ ವತಿಯಿಂದ ಅಳವಡಿಸಲಾಗಿದ್ದು, ಸದರಿ 
ನೀರಿನ ಕೊಳವೆ ಮಾರ್ಗಗಳಲ್ಲಿ ಪರೀಕ್ಷಾರ್ಥವಾಗಿ ನೀರು ಸರಬರಾಜು 
ಮಾಡಲಾಗುತ್ತಿದೆ. 
ಆ/ಇಲ್ಲದಿದ್ದೆಲ್ಲಿ ಇಲ್ಲಿಯವರೆವಿಗೂ ಸದರಿ ``ಪೆಡೇಶಗಳಲ್ಲಿ "ಬೆಂಗಳೊರು" `'ಜಲಮಂಡಳಿಯ 
ಕಾವೇರಿ ನೀರು ಹಾಗೂ | ವತಿಯಿಂದ 110 ಹಳ್ಳಿ ೪ ಯೋಜನೆಯಡಿಯಲ್ಲಿ ನೀರಿನ ಮತ್ತು 
ಹಾಗೂ ಸಿವಯೆಜ್‌ (ಯುಜಿಡಿ) | ಒಳಚರಂಡಿ ಕೊಳವೆಗಳನ್ನು ಅವಳಡಿಸುವ ಕಾಮಗಾರಿಗಳು 
ಸಂಪರ್ಕವನ್ನು ಕಲ್ಲಿಸದಿರಲು | ಪ್ರಗತಿಯಲ್ಲಿದ್ದು, ಕಾವೇರಿ 5ನೇ ಹಂತದ ಕಾಮಗಾರಿಗಳು 
ಕಾರಣಗಳೇನು; ಮತ್ತು ಯಾವ | ಪೂರ್ಣಗೊಂಡ ನಂತರ ನೀರು ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು 
ಕಾಲಮಿತಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಕಲ್ಪಿಸಲಾಗುವುದು. 
ಕಾಮಗಾರಿಗಳನ್ನು 
ಪ್ರಾರಂಭಿಸಲಾಗುವುದು? 
ಸಂಖ್ಯೆ; ನಅಇ 34 ಎಂಎನ್‌ಐ 2020 


ಓಂ, ಊಟ 


(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿ. 


